KA/ BG-GPO/2515/\WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೫, ೨೦೦೮ (ಪುಷ್ಯ ೪, ಶಕ ವರ್ಷ ೧೯೩೦) ಸಂಚಿಕೆ ೫೧ 


ಭಾಗ - ೪ಎ 





ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


PERSONNEL AND ADMINISTRATIVE REFORMS SECRETATARIAT 
NOTIFICATION 
No. DPAR 303 SAS 2008, Bangalore, Dated:26" November 2008 
Notification No. 23012/2008-AIS-lll, dated:16.10.2008. of Government of India,. Ministry of 
Personnel, Public Grievances & Pensions, Department of Personnel & Training New Delhi is hereby 
republished: 
TO BE REPUBLISHED IN THE GAZETTE OF INDIA PART | SECTION 2 
No. 23012/07/2008-AIS-lll 
Government of India 
Ministry of Personnel, Public Grievances & Pensions 
Department of Personnel & Training 
New Delhi, Dated 16" October 2008 
NOTIFICATION 

Shri N. Prabhakarappa, IAS (KN 9), appointed to the Indian Administrative Service on the basis of 
the Civil Services Examination held in 1998 and borne on the cadre of Karnataka has been permitted to 
change his name from "N Prabhakarappa" to "N. Prabhakar" He will accordingly be recognised as Shri N. 

Prabhakar for all official purposes. 
G.C. PANDEY 
Under Secretary to the Government of India 

By order and in the name of the Governor of Karnataka 
K.G. ANANTHA 
PR. 412 Under Secretary to Government 
Department Personnel And Administrative Reforms 
(Services-l) 


(೧೧೯೭) 


೧೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೪ಎ 





REVENUE SECRETARIAT 
NOTIFICATION -ll 
No: RD 127 AQB 2008, Bangalore, Date: 5 December 2008 
In exercise of the powers conferred by Clause (c) of Section 3 of the Land Acquisition Act, 1894 
(Central Act 1 of 1894) as amended by Karnataka (Amendment) Act, 1991 (Karnataka Act. No. 33 of 
1991) the Government of Karnataka hereby specially appoint the Special Land Acquisition Officer, 
Karnataka Housing Board, Bangalore to perform the functions of the Deputy Commissioner under 
Section 5-A of the said Act in respect of lands to be acquired in favour of the Karnataka Housing Board in 
Belgaum and Gulbarga Revenue Divisions consisting Belgaum, Dharwad, Bellary, Haveri Gadag, Uttar 
Kannada, Bijapur, Gulbarga, Bagalkot, Raichur, Koppal & Bidar Districts. 
By order and in the name of the Governor of Karnataka 
M. VENKATESHAMURTHY 
PR. 414 Under Secretary to Government 
Revenue Department (LAQ-2 & Rehab) 
NOTIFICATION -| 
No: RD 127 AQB 2008, Bangalore, Date: 5 December 2008 
In exercise of the powers conferred by Clause (c) of Section 3 of the Land Acquisition Act, 1894 
(Central Act 1 of 1894) as amended by Karnataka (Amendment) Act, 1991 (Karnataka Act. No. 33 of 
1991) the Government of Karnataka hereby specially appoint the Housing Commissioner, Karnataka 
Housing Board, to perform the functions of the Deputy Commissioner under Section 4 of the said Act in 
respect of lands to be acquired in favour of the Karnataka Housing Board in Belgaum and Gulbarga 
Revenue Divisions consisting Belgaum, Dharwad, Bellary, Haveri Gadag, Uttar Kannada, Bijapur, 
Gulbarga, Bagalkot, Raichur, Koppal & Bidar Districts. 
By order and in the name of the Governor of Karnataka 
M. VENKATESHAMURTHY 
PR. 415 Under Secretary to Government 
Revenue Department (LAQ-2 & Rehab) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂ: ಆನಾಸ 85 ಸಲಫ 2008, ಬೆಂಗಳೂರು, ದಿನಾಂಕ:10ನೇ ಡಿಸೆಂಬರ್‌ 2008. 
ಗ್ರಾಹಕ ಸಂರಕ್ಷಣಾ ಅಧಿನಿಯಮ 1986ರ ಕಲಂ 10(1ಎ) ರನ್ವಯ ಕಾಲಂ-2ರಲ್ಲಿರುವವರನ್ನು ಅವರ ಹೆಸರಿನ 
ಮುಂದೆ ಕಾಲಂ-3ರಲ್ಲಿ ಸೂಚಿಸಿರುವ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆಗೆ, ಈ ಕೆಳಗೆ ಸೂಚಿಸಿರುವ ಷರತ್ತುಗಳಂತೆ 
ಪ್ರಮಾಣಪತ್ರವನ್ನು ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವೇದಿಕೆ, ಕೊಪ್ಪಳ, ಇವರಿಗೆ ಸಲ್ಲಿಸಿದ ದಿನದಿಂದ ಐದು ವರ್ಷಗಳ ಅವಧಿಗೆ 
ಸದಸ್ಮರನ್ನಾಗಿ ನೇಮಕ ಮಾಡಲಾಗಿದೆ. 




















ಕ. ಹೆಸರು ಮತ್ತು ವಿಳಾಸ ನೇಮಿಸಿರುವ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಸಂ 
1 ಶ್ರೀ ಶಿವರೆಡ್ಡಿ ಬಿ. ಗೌಡ, ಸದಸ್ಯರು, 
ತಂದೆ ಬಸವಣ್ಣಗೌಡ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಕೊಪ್ಪಳ ಜಿಲ್ಲೆ, 
ವಕೀಲರು, ಚನ್ನಬಸವ ನಿವಾಸ, ವಿವೇಕಾನಂದ | ಕೊಪ್ಪಳ 
ಕಾಲೋನಿ, ಗಂಗಾವತಿ ಕೊಪ್ಪಳ (ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10(2)ರನ್ವಯ 2ನೇ 
ಕಾಲಿಕ ಸೇವಾ ಅವಧಿಗೆ ನೇಮಕ ಮಾಡಲಾಗಿದೆ. 
2 ಶ್ರೀಮತಿ ವೇದಾ ಜೋಷಿ, ಸದಸ್ಯರು, (ಮಹಿಳೆ) 
ಕೋಂ ಸತ್ಯನಾರಾಯಣ ಜೋಷಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಕೊಪ್ಪಳ ಜಿಲ್ಲೆ, 
ಬ್ರಾಹ್ಮಣರ ಬೀದಿ, ಕಿನ್ನಾಳ, ಕೊಪ್ಪಳ 
ಕೊಪ್ಪಳ ತಾಲ್ಲೂಕು ಮತ್ತು ಜಿಲ್ಲೆ (ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10(2)ರನ್ವಯ 2ನೇ 
ಕಾಲಿಕ ಸೇವಾ ಅವಧಿಗೆ ನೇಮಕ ಮಾಡಲಾಗಿದೆ. 








ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೧೧೯೯ 





ಷರತ್ತುಗಳು: 
1. ಯಾವುದೇ ರಾಜಕೀಯ ಚಟುವಟಕೆ/ಪಕ್ಷಗಳಿಂದ ದೂರವಿರತಕ್ಕದ್ದು. 
ಚಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ. 
3. ಮೇಲಿನ ಎರಡು ಷರತ್ತುಗಳನ್ನು ಉಲ್ಲಂಘಿಸಿದ ಪಕ್ಷದಲ್ಲಿ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಕ್ಕೆ ಒಪ್ಪಿಗೆ ನೀಡತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರಮೇಶ್‌ ಕೆ. ಜಾಗೀರ್‌ದಾರ್‌ 
ಪಿ.ಆರ್‌. 416 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂ: ಸಿಒ 12 ಸಿಎನ್‌ಎಸ್‌ 2008(2), ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2008. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಚೊಕ್ಕಬಸವನಗೌಡ 
ಬಿನ್‌ ಚೊಕ್ಕ ಭೀಮನಗೌಡ ಕೆ. ಬೆಳಗಲ್ಲು ಗ್ರಾಮ ಮತ್ತು ಅಂಚೆ, ಸಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಇವರನ್ನು ಕರ್ನಾಟಕ 
ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌, ನಿ., ಟಿಪ್ಪುಸುಲ್ತಾನ್‌ ಅರಮನೆ ರಸ್ತೆ, ಬೆಂಗಳೂರು-18 ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 418 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
REVENUE SECRETARIAT 
NOTIFICATION -IIl 
No:RD 127 AQB 2008, Bangalore, Date: 5" December 2008 
In exercise of the powers conferred by the proviso to Section-11 of the Land Acquisition Act, 
1894 (Central Act 1 of 1894) as amended by Karnataka (Amendment) Act, 1991 (Karnataka Act No. 33 of 
1991) the Government of Karnataka hereby appoint the Housing Commissioner, Karnataka Housing 
Board as the Officer to accord previous approval under the said provision in all cases of awards made by 
the Spl. Land Acquisition Officer, Karnataka Housing Board up to Rs. 1.00 Crore (Rupees one crore only) 
in respect of the lands acquired under the said Act, in favour of Karnataka Housing Board in Belgaum 
and Gulbarga Revenue Divisions comprising Belgaum, Dharwad, Bellary, Haveri, Gadag, Uttar Kannada 
Bijapur, Gulbarga, Bagalkot, Raichur, Koppal & Bidar Districts. 
By order and in the name of the Governor of Karnataka 
M. VENKATESHAMURTHY 
PR. 419 Under Secretary to Government 
Revenue Department (LAQ-2 & Rehab) 
HOME SECRETARIAT 
NOTIFICATION 
No:HD 635 SST 2008, Bangalore, Date: 16" December 2008 
In exercise of the powers conferred by Section 21 of the Code of Criminal Procedure, 1973 
(Central Act 11 of 1974) the Government of Karnataka hereby appoint the officers specified in column (2) 
of the Table below as Executive Magistrates for the area specified in column (3) of the said table and 
confer on them all the powers as are conferrable on Executive Magistrates under the said code for the 


೧೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೪ಎ 





period from 6.00 Hours on 6.12.2008 to 6.00 Hours on 7.12.2008 (both days inclusive) in order to 
maintain Law and Order in the Belgaum city in view of observance of "BLACK DAY". 





Sl.No Area of Jurisdiction 


Name and Designation of the officers 
proposed to be appointed as Sectoral 


Magistrates 





1 SHRI OBALAPPA K.H. MARKET POLICE, SUB-DIVISION 
Deputy Director, Woman and Child 


Welfare, Belgaum. 





2 SHRI G.M. PATIL, KHADE BAZAR POLICE SUB-DIVISION 
Deputy Registrar of Co-Operative 


Societies, Belgaum 

















Government have accorded postfacto approval to the orders issued on 4.12.2008 by the District 

Magistrate, Belgaum. 
By order and in the name of the Governor of Karnataka 
K.C. SIDDAPPA 
PR. 420 Under Secretary to Government 
Home Department (Law and order) 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 
ಅಧಿಸೂಚನೆ 

ಸಂ: ಮಾಹಆ/165/ಆಡಳಿತ/2008-09, ದಿನಾಂಕ: 12ನೇ ಡಿಸೆಂಬರ್‌ 2008. 

ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005ರ ಮಾಹಿತಿ ಹಕ್ಕು ಅಧಿನಿಯಮವನ್ನು ಪರಿಣಾಮಕಾರಿಯಾಗಿ 
ಅನುಷ್ಟಾನಗೊಳಿಸುವ ಸಂಬಂಧವಾಗಿ ಅಧಿನಿಯಮ, 2005ರ (Central Act No. 22 of 2005)) ಸೆಕ್ಷನ್‌ 5(1), 5(2)ಮತ್ತು 
19(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮಾಹಿತಿಯನ್ನು ಕೋರುವ 
ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಈ ಅಧಿನಿಯಮದನ್ವಯ ಒದಗಿಸಲು ಮಾಹಿತಿ ಕೋರುವ ಅರ್ಜಿಗಳು ಅಥವಾ 
ಮೇಲ್ಮನವಿಗಳನ್ನು ಸ್ವೀಕರಿಸಲು ಕ್ರಮವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನಾಗಿ ಈ ಕೆಳಕಂಡಂತೆ ರಾಜ್ಯ ಮಟ್ಟದಲ್ಲಿ ನೇಮಿಸಲಾಗಿದೆ. 

ಆಯೋಗದ ಅಧಿಸೂಚನೆ ಸಂಖ್ಯೆಹೆಚ್‌ಆರ್‌ಸಿ/45/ಎಡಿಎಂ/2007-08 ದಿನಾಂಕ:8.1.2008 ರ ಆದೇಶವನ್ನು 
ನಿರಶನಗೊಳಿಸಿ, ಈ ಆದೇಶವನ್ನು ತತ್‌ಕ್ಷಣದಿಂದ ಜಾರಿಗೊಳಿಸಲಾಗಿದೆ. 


























ಕ್ರ. ಸಂಸ್ಥೆ ಹೆಸರು 2005ರ ಅಧಿನಿಯಮದ 2005ರ ಅಧಿನಿಯಮದ 2005ರ 
ಸಂ ಸೆಕ್ಷನ್‌ 5(1ರ ಪ್ರಕಾರ ಸೆಕ್ಷನ್‌ 5(2)ರ ಪ್ರಕಾರ ಅಧಿನಿಯಮದ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ | ಸಹಾಯಕ ಸಾರ್ವಜನಿಕ ಸೆಕ್ಷನ್‌ 19(1)ರ 
ಮಾಹಿತಿ ಅಧಿಕಾರಿಗಳು ಪ್ರಕಾರ ಮೇಲ್ಮನವಿ 
ಪ್ರಾಧಿಕಾರ 
1 ಕರ್ನಾಟಕ ರಾಜ್ಯ ಮಾನವ | ಶಾಖಾಧಿಕಾರಿ, ಆಡಳಿತ ವಿಭಾಗ 1 ಲೆಕ್ಕಾಧೀಕ್ಷಕರು, ಉಪಕಾರ್ಯದರ್ಶಿ, 
ಹಕ್ಕುಗಳ ಆಯೋಗ, | ಕರ್ನಾಟಕ ರಾಜ್ಯ ಮಾನವ | ಆಡಳಿತ ವಿಭಾಗ, ಕರ್ನಾಟಕ ರಾಜ್ಯ 
ಬೆಂಗಳೂರು ಹಕ್ಕುಗಳ ಆಯೋಗ, | 2. ಕೋರ್ಟ್‌ ಅಧಿಕಾರಿ, ಮಾನವ ಹಕ್ಕುಗಳ 
ಬೆಂಗಳೂರು ಕಾನೂನು ವಿಭಾಗ ಆಯೋಗ 
3. ಶಾಖಾಧೀಕ್ಷಕರು, ಬೆಂಗಳೂರು. 
4. ತನಿಖಾ ವಿಭಾಗ, 
ಕರ್ನಾಟಕ ರಾಜ್ಯ ಮಾನವ 
ಹಕ್ಕುಗಳ ಆಯೋಗ, 
ಬೆಂಗಳೂರು. 
ಮಾನ್ಯ ಅಧ್ಯಕ್ಷರ ಆದೇಶದ ಮೇರೆಗೆ 
ಕಾರ್ಯದರ್ಶಿ, 
ಪಿ.ಆರ್‌. 421 ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೧೨೦೧ 





REVENUE SECRETARIAT 
NOTIFICATION 
No: RD 107 Musevi 2003, Bangalore, Date: 6" December 2008 
In exercise of the powers conferred by sub-section (1) of section 4 read with clause (13) of 
section 2 of the Karnataka Hindu Religious Institutions and Charitable Endowments Act, 1997 (Karnataka 
Act No. 33 of 2001) the Government of Karnataka hereby appoints the Deputy Commissioners of each 
districts appointed under sub-section (1) of section 8 of the Karnataka Land Revenue Act, 1964 
(Karnataka Act 12 of 1964) to be the Deputy Commissioners within respective districts for the purpose of 
the Karnataka Hindu Religious Institutions and Charitable Endowments Act, 1997. 
By order and in the name of the Governor of Karnataka 
G. RAMACHANDRAIAH 
PR. 422 Under Secretary to Government 
Revenue Department (Muzrai) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂ: ಲೋಇ 719 ಆಕೋ-3/08, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2008. 
ಪೊಲೀಸ್‌ ಇಲಾಖೆಯ Dy. 5.೧, SP ಮತ್ತು 0.1.0. ಹುದ್ದೆಯ 40 ಅಧಿಕಾರಿಗಳಿಗೆ ಲೀಡರ್‌ ಶಿಪ್‌, decision 
making ಮತ್ತು 19871 00161೧0 ವಿಷಯಗಳ ಬಗೆಗಿನ ವಿಶಿಷ್ಟ ತರಬೇತಿಯನ್ನು ಮೂರುವರೆ ದಿನಗಳ ಅವಧಿಗೆ ರೂ. 
3,37,200.00 ಗಳ ಒಟ್ಟಾರೆ ವೆಚ್ಚದಲ್ಲಿ ನೀಡುವುದಕ್ಕಾಗಿ ಮೆ:Pegusus Institute of Excellence, Bangalore ಸಂಸ್ಥೆಯ 
ಸೇವಾ ಸಂಗಹಣೆಯನ್ನು ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲ೦ 4(ಜಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸರ್ಕಾರವು ಒಳಾಡಳಿತ ಇಲಾಖೆಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಚಂದ್ರಕುಮಾರ್‌ 
ಪಿ.ಆರ್‌. 423 ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಅಧಿಸೂಚನೆ 
ಸಂ: ಲೋಇ 755 ಆಕೋ-3/08, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2008. 
ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಿಸಲು, ದಾಖಲಾತಿ ನಿರ್ವಹಣಾ ಸಂಸ್ಥೆ (Central Record Agency) ಮತ್ತು 
ಬಂಡವಾಳ ಹೂಡಿಕೆ ಸಂಸ್ಥೆ, (Fund Management Agency) ಇವುಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಹಾಗೂ ಕರ್ನಾಟಕ 
ಸರ್ಕಾರಕ್ಕೆ ನೆರವಾಗಲು ಮೆ:CRISlL ಸಂಸ್ಥೆಯನ್ನು, ಈ ಯೋಜನೆಗೆ “ಆರ್ಥಿಕ ಸಮಾಲೋಚಕರ”ನ್ನಾಗಿ ನೇಮಕ 
ಮಾಡಿಕೊಂಡು, ಸೇವಾ ಸಂಗ್ರಹಣೆಯನ್ನು ರೂ. 30.00 ಲಕ್ಷಗಳ ವೆಚ್ಚದಲ್ಲಿ ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ -1999ರ ಕಲಂ 4 (ಜಿ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಸರ್ಕಾರವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಚಂದಕುಮಾರ್‌ 
ಪಿ.ಆರ್‌. 424 ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂ: ಸಳ 209(1) ಎಂಆರ್‌ 08, ಬೆಂಗಳೂರು, ದಿನಾಂಕ: 5ನೇ ಡಿಸೆಂಬರ್‌ 2008. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 10(1)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆಸಇ 86 ಎ೦ಆರ್‌ಇ 2007 
ದಿನಾಂಕ:7.3.2007 ರಲ್ಲಿ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದರಿ ಪ್ರಕರಣ 10(1/(0 ಮತ್ತು 10600) 
ರಡಿ ಮಾಡಲಾಗಿದ್ದ ಕೆಳಕಂಡ ಸದಸ್ಯರ ನಾಮ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 


೧೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೪ಎ 





(1) ಪ್ರಕರಣ (10) 1 (1 ರಡಿಯಲ್ಲಿ 








1  |ಶ್ರೀ ನರಸಿಂಹಮೂರ್ತಿ, ಸದಸ್ಯರು 
ಗುರಗಿ೦ಜಲಹಳ್ಳಿ, ಡಿ. ಪಾಳ್ಯ ಹೋಬಳಿ, ಗೌರಿಬಿದನೂರು ತಾಲ್ತೂಕು 
2 |ಶ್ರೀ ನಾಗರಾಜು, ಸದಸ್ಯರು 


ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸೋನಗಾನಹಳ್ಳಿ 
ಗೌರಿಬಿದನೂರು ತಾಲ್ತೂಕು 

3 | ಶ್ರೀಮತಿ ಮುನಿಲಕ್ಷ್ಮಮ್ಮ ಕೋಂ ಭೀಮೇಗೌಡ, ಸದಸ್ಕರು 
ಕದಿರದೇವರ ಹಳ್ಳಿ, ತೊಂಡೇಬಾವಿ ಹೋಬಳಿ, 
ಗೌರಿಬಿದನೂರು ತಾಲ್ಲೂಕು 














4 |ಶ್ರೀ ಷರೀಫ್‌ ಬಿನ್‌ ಹುಸೇನ್‌ ಸಾಬ್‌, ಸದಸ್ಯರು 
ಕದಿರೇನಹಳ್ಳಿ ವಿದುರಾಶ್ವತ ಅಂಚೆ, ಗೌರಿಬಿದನೂರು ತಾಲ್ಲೂಕು 

5 ಶ್ರೀ ನರಸಿಂಹರೆಡ್ಡಿ ಬಿನ್‌ ವೆಂಕಟಪ್ಪ, ಸದಸ್ಯರು 
ಕಂಬಾಲಹಳ್ಳಿ, ಮಂಚೇನಹಳ್ಳಿ ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

6 (ಶ್ರೀ ಎಸ್‌. ರಾಮರೆಡ್ಡಿ ಬಿನ್‌ ಲೇ. ನಾರಾಯಣ ರೆಡ್ಡಿ, ಸದಸ್ಯರು 


ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕುರುಬರಹಳ್ಳಿ. 
ಗೌರಿಬಿದನೂರು ತಾಲ್ಲೂಕು 

















7 | ಶ್ರೀ ಶ್ರೀನಿವಾಸಪ್ಪ ಬಿನ್‌ ಬ೦ದಾರ್ದಹಳ್ಳಿ ವೆಂಕಟರೋಣಪ್ಪ. ಸದಸ್ಯರು 
ವಾಟದಹೊಸಹಳ್ಳಿ ನಗರಗೆರೆ ಹೋಬಳಿ, ಗೌರಿಬಿದನೂರು ತಾಲ್ತೂಕು 

8 | ಶ್ರೀ ಉಮಾಶಂಕರ್‌ ಬಿನ್‌ ಲೇ. ಚಿನ್ನಪ್ಪ ಸದಸ್ಯರು 
ಬೇವಿನಹಳ್ಳಿ ತೋಂಡೇಭಾವಿ ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

9 | ಶ್ರೀ ಎನ್‌.ವಿ. ರವಿಚಂದರೆಡ್ಡಿ, ಬಿನ್‌ ಜಿ.ವಿ. ಕೃಷ್ಣರೆಡ್ಡಿ. ಸದಸ್ಯರು 
ಹೆಚ್‌. ನಾಗಸ೦ದ್ರ, ಗೌರಿಬಿದನೂರು ತಾಲ್ಲೂಕು 

10 | ಶ್ರೀ ಸೈಯದ್‌ ಹಷೀಮ್‌ ಹುಸೇನ್‌ ಬಿನ್‌ ಟಿ. ಸಾದರ್‌ ಆಲಿ, ಸದಸ್ಯರು 
ಅಲ್ಲೀಪುರ, ತೊಂಡೇಭಾವಿ ಹೋಬಳಿ, ಗೌರಿಬಿದನೂರು ತಾಲ್ತೂಕು 

11. | ಶ್ರೀಮತಿ ಲಕ್ಷ್ಮೀಕಾಂತಮ್ಮ ಸದಸ್ಯರು 


ಹಿರೇಬಿದನೂರು ಗ್ರಾಮ, ಗೌರಿಬಿದನೂರು ತಾಲ್ತೂಕು. 

(2) ಪ್ರಕರಣ (10)(1) (i) ರಡಿಯಲ್ಲಿ 
12 (ಶ್ರೀ ಟಿ.ಎಸ್‌. ಮಂಜುನಾಥ್‌ ಶೆಟ್ಟಿ (ಟ್ರೇಡರ್ಸ್‌) ಬಿನ್‌ ತೆಲಗಿ ಸದಸ್ಕರು 
ಸುಬ್ಬಯ್ಯ ಶೆಟ್ಟಿ, ಮುಖ್ಯರಸ್ತೆ, ಗೌರಿಬಿದನೂರು ಟೌನ್‌. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 























ಅಧಿಸೂಚನೆ 
ಸಂ: ಸಳ 209(2) ಎಂಆರ್‌ 08, ಬೆಂಗಳೂರು, ದಿನಾಂಕ: 5ನೇ ಡಿಸೆಂಬರ್‌ 2008. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 10(0ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆಸಇ 86 ಎ೦ಆರ್‌ಇ 2007 
ದಿನಾಂಕ:7.3.2007 ರಲ್ಲಿ ಗೌರಿಬಿದನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದರಿ ಪ್ರಕರಣ 10(1)(/) ಮತ್ತು 1061(1) 
ರಡಿ ಮಾಡಲಾಗಿದ್ದ ನಾಮ ನಿರ್ದೇಶನವನ್ನು ರದ್ದುಗೊಳಿಸಲಾಗಿದೆ ಆದುದರಿಂದ ಸದರಿ ಸಮಿತಿಗೆ ಹೊಸ ಸದಸ್ಯರುಳ್ಳ 
ಸಮಿತಿಯನ್ನು ರಚಿಸಬೇಕಾಗಿದೆ. 

ಆದುದರಿಂದ ಮೇಲ್ಕಂಡ ಅಧಿನಿಯಮದ ಪ್ರಕರಣ 10(1ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಸದಸ್ಯರುಗಳನ್ನು ಗೌರಿಬಿದನೂರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದರಿ ಪ್ರಕರಣ 10(1)( ) ಮತ್ತು 10(1)(1) ರಡಿ ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ೧೨೦೩ 





(1) ಪ್ರಕರಣ (10) (1) (0 ರಡಿಯಲ್ಲಿ 












































1 | ಶ್ರೀಮತಿ ಆರ್‌. ಮುನಿಲಕ್ಷ್ಮಮ್ಮ ಪತಿ ಭೀಮೇಗೌಡ, ಅಧ್ಯಕ್ಷರು 
ಕದಿರದೇವರ ಹಳ್ಳಿ, ತೊಂಡೇಭಾವಿ ಹೋಬಳಿ 
ಗೌರಿಬಿದನೂರು ತಾಲ್ತೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 

2 | ಶ್ರೀ ಮುದ್ದುವೀರಪ್ಪ ಟಿ.ಎಂ. ಬಿನ್‌ ಯಜಮಾನ್‌ ಮುದ್ದಣ್ಣ ಉಪಾಧ್ಯಕ್ಷರು 
ತರಿಧಾಳು, ತೊಂಡೇಭಾವಿ ಹೋಬಳಿ, ಗೌರಿಬಿದನೂರು ತಾಲ್ತೂಕು 

3 ಶ್ರೀ ಡಿ. ಅಶ್ವತ್ನಯ್ಯ ಬಿನ್‌ ದೊಡ್ಡನರಸಿ೦ಹಯ್ಯ, ಸದಸ್ಯರು 
ಇಡಗೂರು, ಗೌರಿಬಿದನೂರು ತಾಲ್ತೂಕು 

4 (ಶ್ರೀ ಎಸ್‌.ಓ. ಮಂಜುನಾಥ ರೆಡ್ಡಿ ಬಿನ್‌ ಎಸ್‌.ಎಲ್‌. ಓಬಳರೆಡ್ಡಿ, ಸದಸ್ಯರು 
ಸಬ್ಬನಹಳ್ಳಿ, ನಗರಗೆರೆ ಹೋಬಳಿ, ಗೌರಿಬಿದನೂರು ತಾಲ್ತೂಕು 

5 |ಶ್ರೀ ಶಾಂತರಾಜು ಬಿನ್‌ ಕೆ. ವೆಂಕಟಸ್ವಾಮಿಗೌಡ, ಸದಸ್ಯರು 
ಜಿಲಾಕುಂಟೆ, ನಗರಗೆರೆ ಹೋಬಳಿ, ಗೌರಿಬಿದನೂರು ತಾಲ್ಲೂಕು, 

6 (ಶ್ರೀ ಹಾಸೀಂ ಹುಸ್ಸೇನ್‌ ಬಿನ್‌ ನಾಜರ್‌ ಆಲಿ, ಸದಸ್ಯರು 
ಅಲ್ಲೀಪುರ, ತೊಂಡೇಭಾವಿ, ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

7 |ಶ್ರೀ ಆವುಲರೆಡ್ಡಿ ಬಿನ್‌ ಚಿಕ್ಕರಾಮಯ್ಯ, ಸದಸ್ಯರು 
ಕೊಂಡೇನಹಳ್ಳಿ ಮಂಚೇನಹಳ್ಳಿ, ಗೌರಿಬಿದನೂರು ತಾಲ್ಲೂಕು 

8 ||ಶ್ರೀ ಹೆಚ್‌.ವಿ. ಪ್ರಭಾಕರ್‌ ಬಿನ್‌ ವೆಂಕಟಶ್ಯಾಮಪ್ಪ, ಸದಸ್ಯರು 
ಹಂಪಸಂದ್ರ, ಹೊಸೂರು ಹೋಬಳಿ, ಗೌರಿಬಿದನೂರು ತಾಲ್ಲೂಕು 

9 ಶ್ರೀ ಪಾಪಣ್ಣ ಬಿನ್‌ ಗಂಗಪ್ಪ, ಸದಸ್ಯರು 
ಹುಲಿಕುಂಟೆ, ಡಿ. ಪಾಳ್ವ ಹೋಬಳಿ, ಗೌರಿಬಿದನೂರು ತಾಲ್ತೂಕು 

10 |ಶ್ರೀ ಶ್ರೀನಿವಾಸಗೌಡ ಬಿನ್‌ ನಂಜುಂಡೇಗೌಡ ಸದಸ್ಯರು 
ವರವಣಿ, ಮಂಚೇನಹಳ್ಳಿ, ಹೋಬಳಿ, ಗೌರಿಬಿದನೂರು ತಾಲ್ತೂಕು 

11 (ಶ್ರೀ ರಂಗೇಗೌಡ ಬಿನ್‌ ಮುದ್ದಪ್ಪ, ಸದಸ್ಯರು 
ಇಡಗೂರು, ಗೌರಿಬಿದನೂರು ತಾಲ್ಲೂಕು 
(2) ಪ್ರಕರಣ (10)(1)(1) ರಡಿಯಲ್ಲಿ 

12 | ಶ್ರೀ ಎನ್‌. ರಮೇಶ್‌ಬಾಬು ಬಿನ್‌ ಎಸ್‌. ನಾಗರತ್ನಯ್ಯ ಶೆಟ್ಟಿ ಚೌಡೇಶ್ವರಿ ಸದಸ್ಯರು 
ನಿಲಯ, ವಿ.ವಿ. ಪುರಂ ಗೌರಿಬಿದನೂರು ಟೌನ್‌ 














ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 10(2)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಪ್ರಕರಣ (10)(1)(/) ರಡಿಯಲ್ಲಿ ಮೇಲಿನಂತೆ ನಾಮ 
ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ ಶ್ರೀಮತಿ ಆರ್‌. ಮುನಿಲಕ್ಷ್ಮಮ್ಮ ಪತಿ ಭೀಮೇಗೌಡ, ಕದಿರದೇವರ ಹಳ್ಳಿ, 
ತೊಂಡೇಭಾವಿ ಹೋಬಳಿ, ಗೌರಿಬಿದನೂರು ತಾ: ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀ 
ಮುದ್ದುವೀರಪ್ಪ ಟಿ.ಎಂ. ಬಿನ್‌ ಯಜಮಾನ್‌ ಮುದ್ದಣ್ಣ ತರಿಧಾಳು, ತೊಂಡೇಭಾವಿ ಹೋಬಳಿ ಗೌರಿಬಿದನೂರು ತಾಲ್ಲೂಕು 
ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 425 ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ತಿದ್ದುಪಡಿ 
ಸಂಖ್ಯೆ/ಸಇ 319 ಎ೦ಆರ್‌ಆ 2008, ಬೆಂಗಳೂರು, ದಿನಾಂಕ:6ನೇ ಡಿಸೆಂಬರ್‌ 2008 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಇ 319 ಎ೦ಆರ್‌ಇ 2008 ದಿನಾಂಕ:5.12.2008 ರಲ್ಲಿ ರೋಣ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಿದ ಅಧಿಸೂಚನೆಯ ಕ್ರಮ ಸಂಖ್ಯೆ (3) ರಲ್ಲಿನ “ಶ್ರೀ ನಿಂಗಪ್ಪ ಸಿದ್ದರಾಮಪ್ಪಾ 
ಮದ್ದಾಳ'' ಎಂದು ಇರುವುದನ್ನು ಶ್ರೀ ನಿಂಗಪ್ಪ ಸಿದ್ದರಾಯಪ್ಪ, ಮದ್ದಲಿ” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 426 ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


೧೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೮ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ:ಸಇ 236 ಎ೦ಆರ್‌ಆ 2008(ಭಾಗ), ಬೆ೦ಗಳೂರು, ದಿನಾಂಕ:5ನೇ ಡಿಸೆಂಬರ್‌ 2008 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 1(1)(೧00) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಹುಬ್ಬಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಸಂತೋಷ ಅರಕೇರಿ, 
3ನೇ ಅಡ್ಡರಸ್ತೆ ನವಯೋಧ್ಯಾನಗರ ಹುಬ್ಬಳ್ಳಿ 
2 ಶ್ರೀ ಮಲ್ಲನಗೌಡ ಹುತ್ತನಗೌಡರ 
ನೂಲ್ವಿ ಗ್ರಾಮ, ಹುಬ್ಬಳ್ಳಿ ತಾಲ್ಲೂಕು 
3 ಶ್ರೀಮತಿ ಮಂಜುಳಾ ಕುಲಕರ್ಣಿ, 
ಹೆಗ್ಗೇರಿ ಕಾಲೋನಿ, ಹುಬ್ಬಳ್ಳಿ 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 427 ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 

ಅಧಿಸೂಚನೆ ಸಂಖ್ಯೆ:ಸಇ 286 ಎಂಆರ್‌ಇ 2008, ಬೆಂಗಳೂರು, ದಿನಾಂಕ:5ನೇ ಡಿಸೆಂಬರ್‌ 2008 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 1(1)(00) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪಾವಗಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ಈ ಕೆಳಕಂಡ 
ಮೂವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ ಎಸ್‌.ವಿ. ವೆಂಕಟರೆಡ್ಡಿ 
ಮಾಜಿ ನಿರ್ದೇಶಕರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪಾವಗಡ 
2 | ಶ್ರೀಮತಿ ನಾಗರತ್ನಮ್ಮ ಕೋಂ ಶ್ರೀ ನಾಗಪ್ಪ, 
ಮಾಜಿ ಶಾಸಕರು, ಪಾವಗಡ 
2 ಶ್ರೀ ಕೆ.ವಿ. ಶ್ರೀನಿವಾಸ್‌, ಬಿನ್‌ ಶ್ರೀ ಕೆ. ವೆಂಕಟರಾಮಯ್ಯ 
ಪಾವಗಡ ಟೌನ್‌, ಪಾವಗಡ 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 428 ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ:ಸಿಒ 147 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ:17ನೇ ಡಿಸೆಂಬರ್‌ 2008 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1) ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿ. ಬಳ್ಳಾರಿ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀಮತಿ ಬಿ. ಲಕ್ಷ್ಮಿ ಕೋಂ ಟಿ. ಓಂಕಾರಪ್ಪ. 
2. ಶ್ರೀ ಮಹದೇವಪ್ಪ ಬಿನ್‌ ರೇವಣ್ಣ ಬೈಲುತುಂಬರ ಗುದ್ದಿ ಗ್ರಾಮ, ಕೂಡ್ಲಿಗಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 429 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


